hy 


ಕರ್ನಾಟಕ ವಿಧಾನ ಪಠಿಷತ್ತು 
439 
ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ: 04-02-2021 


ಉತ್ತರಿಸುವ ಸಚಿವರು ಗೃಹ, ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ 
ಸಚಿವರು 


ಪ್ರ್ನೆ 


ಉತ್ತರ 


] ತರಬೇತಿ ಶಾಲೆಗಾಗಿ ಮಂಜೂರಾದ ಸ್ಥಳಕ್ಕೆ ತಂತಿ ಬೇಲಿ 


206 ರಲ್ಲ ಪೇಡರ್‌` ಜಿಲ್ಲೆಯ `ಮನ್ನೇಳೆ ಗ್ರಾಮ ಸರ್ವ 
ನಂ.168ರಲ್ಲಿ 99 ಎಕರೆ ಜಮೀನು ಮಹಿಳಾ ಹೊಲೀಸ್‌ 


ಹಾಗೂ ತಡೆಗೋಡೆ ನಿರ್ಮಿಸಲು ಅನುಮತಿ' ಕೋರಿ 
ಮನವಿ ಸಲ್ಲಿಸಿದ್ದು, ಇಲ್ಲಿಯವರೆಗೆ 
ಉಳಿದಿರುವುದು ಸರ್ಕಾರದ. ಗಮನಕ್ಕೆ ಬಂದಿದೆಯೇ, 
ಬಂದಿದ್ಧಲ್ಲಿ, ಮಂಜೂರಾತಿ ಯಾವಾಗ 
ನೀಡಲಾಗುವುದು; (ವಿವರ ನೀಡುವುದು) 


ಆ) 


ಈ ತಕನತ ಸಾಕಹಕ್ತ ರ ಎದ್ಯಾರ್ಥಿಗಳಿಗೆ. 


ತರಬೇತಿ ನೀಡುವ ಉದ್ದೇಶಕ್ಕಾಗಿ ಶಾಲೆಯನ್ನು 
ತೆರೆಯಲು ಅನುಮತಿ ಕೋರಿ 8.12.2016 ರಂದು 
ಐ.ಜಿ.ಖ. ಬೆಂಗಳೂರು, ಇವರಿಗೆ ಅನುಮತಿ ಕೋರಿ 
ಅಂದಾಜು ವೆಚ್ಚದೊಂದಿಗೆ ಮನವಿ ಸಲ್ಲಿಸಲಾಗಿತ್ತು. 
ಅದು ಯಾವ ಹಂತದಲ್ಲಿದೆ; ಇದಕ್ಕೆ ಅನುಮತಿ 
ನೀಡುವುದು ಯಾವಾಗ; (ವಿವರ ಒದಗಿಸುವುದು) | 


ಇ) 


ಸದ ಪ್ರಸ್ತಾವನ್‌" ಯಾವ ಹಂತೆದಲ್ಲಿಡೆ? 


ಬಾಕಿ |: 


' ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಸದರಿ 
ಜಮೀನು ಇಲಾಖೆಯ ವಶದಲ್ಲಿರುತ್ತದೆ. 
ಅನುದಾನ . ಲಭ್ಯತೆಯನುಸಾರ ಪರಿಶೀಲಿಸಿ 
ಕ್ರಮಕ್ಕೆಗೊಳ್ಳಲಾಗುವುದು. 


ಸಂಖ್ಯೆ:ಹೆಚ್‌ಡಿ 12 ಪಿಬಿಎಲ್‌' 2021 


ಗೃಹ, ಕಾನೂನು. ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಸಜೆವರು 


ವ 


po 
(ಬಸವರಾಜ ಬೊಮ್ಮಾಯಿ) 


